ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್‌ ಅಧೀತ್ಮಕರ ಕಛೇರಿ ವರ್ಗಾಯಿಸುವ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
1293 (1440) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್‌ ಅಧೀಕ್ಷಕರ ಕಛೇರಿಯನ್ನು ಮಂಗಳೂರು ನಗರದಿಂದ 
ಹೊರಭಾಗಕ್ಕೆ ವರ್ಗಾಯಿಸಲು ಸರ್ಕಾರ ಕ್ರಮಕೈಗೊಳ್ಳುವುದಾಗಿ ತಿಳಿಸಿದ್ದರೂ ಕಾರ್ಯಗತಗೊಳ್ಳದೇ 
ಇರಲು ಕಾರಣಗಳೇನು ; (ವಿವರ ನೀಡುವುದು) 


(ಆ) ಪೊಲೀಸ್‌ ಅಧಿಕ್ಷಕರ ಕಛೇರಿ ನಗರದಲ್ಲಿ ಕಾರ್ಯ ನಿರ್ವಹಿಸುವುದರಿಂದ ತುರ್ತು ಸಂದರ್ಭಗಳಲ್ಲಿ 
ತೊಂದರೆಗಳನ್ನು ಅನುಭವಿಸುವುದು ಸರ್ಕಾರದ ಗಮನದಲ್ಲಿದೆಯೇ; 


(ಇ) ಪೊಲೀಸ್‌ ಅಧಿಕಕರ ಕಛೇರಿ ನಗರವನ್ನು ಬಿಟ್ಟು ಬಂಟ್ಕಾಳದಲ್ಲಿ ತೆರೆಯಬೇಕೆ೦ಬ ಬೇಡಿಕೆ ಬಗ್ಗೆ 
ಸರ್ಕಾರ ಪರಿಶೀಲಿಸಿದೆಯೇ ; (ವಿವರ ನೀಡುವುದು) 


(ಈ) ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ಪೊಲೀಸ್‌ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? (ವಿವರ ನೀಡುವುದು) 


